ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಬುಧವಾರ, ದಿನಾಂಕ :03 ನೇ ಫೆಬ್ರವರಿ, 2021 


ಮೈಸೂರಿನ ಚಾಮುಂಡಿ ಬೆಟ್ಟಿದಲ್ಲಿ ಭಕ್ತಾಧಿಗಳಿಗೆ ಅನುಕೂಲ ಕಲ್ಪಿಸುವ ಬಗ್ಗೆ 


ಶ್ರೀಸುನೀಲ್‌ ಸುಬ್ರಮಣಿ ಎಂ.ಪಿ. (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ)- 


296 (286) ಮಾನ್ಯ ಮುಜರಾಯಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ 


(ಅ) ಮೈಸೂರು ಜಿಲ್ಲೆ ಚಾಮುಂಡಿ ಬೆಟ್ಟಿದಲ್ಲಿರುವ ಮುಜರಾಯಿ ದೇವಾಲಯಗಳು ಯಾವುವು; ಇಲ್ಲಿಗೆ 
ಬರುವ ಭಕ್ತಾಧಿಗಳಿಗೆ ಇಲಾಖೆ ವತಿಯಿಂದ ಒದಗಿಸಲಾಗಿರುವ ಅನುಕೂಲತೆಗಳು ಯಾವುವು; (ವಿವರ 
ನೀಡುವುದು) 


(ಆ) ಇಲ್ಲಿಗೆ ಬರುವ ಭಕ್ತಾಧಿಗಳಿಗೆ ಕೈ-ಕಾಲುಗಳನ್ನು ತೊಳೆಯಲು ನೀರಿನ ಅನುಕೂಲತೆಯನ್ನು 
ಮಾಡಲಾಗಿದೆಯೇ; ಇಲ್ಲದಿದ್ದಲ್ಲಿ ನೀರಿನ ಅನುಕೂಲತೆಯನ್ನು ಮಾಡಲು ಯಾವ ಕುಮ 
ಕೈಗೊಳ್ಳಲಾಗುತ್ತದೆ ; (ವಿವರ ನೀಡುವುದು) 


(ಇ) ದೇವರ ದರ್ಶನಕ್ಕೆ ಬೆಟ್ಟಿ ಹತ್ತಿ ಬರುವ ಭಕರಿಗೆ ತಿರುಪತಿಯ ಮಾದರಿಯಲ್ಲಿ ಶೀಘ್ರ ದರ್ಶನಕ್ಕೆ ಚೀಟಿ 
ನೀಡುವ ಪದ್ಮತಿ ಕೈಗೊಳ್ಳಲು ಸರ್ಕಾರ ಕೈಗೊಳ್ಳವ ಕ್ರಮಗಳೇನು ? (ವಿವರ ನೀಡುವುದು) 


